ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಎಂಟನೇ ಅಧಿವೇಶನ) 


ಕಾರ್ಯಕಲಾಪಗಳ ಪಟ್ಟ 


ಶುಕ್ರವಾರ. ದಿನಾಂಕ 31ನೇ ಜುಲೈ. ದಕ್ಷ 
(ಸಮಯ: ಬೆಳಗ್ಗೆ 1.೦೦ ಗಂಟಿಗೆ) 


[ ಶಾಸನ ರಚನೆ ] 


1. ವಿಧೇಯಕಗಳನ್ನು ಹಿ೦ದಕ್ಕೆ ಪಡೆಯುವುದು. 


(1) ಕರ್ನಾಟಕ ಭೂ ಕಂದಾಯ (ತಿದ್ದುಪಡಿ) ವಿಧೇಯಕ, ೭೦15 
ಶ್ರೀ ವಿ.ಶ್ರೀನಿವಾಸ ಪ್ರಸಾದ್‌ (ಕಂದಾಯ ಸಚಿವರು) ಅವರು: 


2೦15ನೇ ಸಾಅನ ಕರ್ನಾಟಕ ಭೂ ಕಂದಾಯ (ತಿದ್ದುಪಡಿ) 
ವಿಧೇಯಕವನ್ನು ಹಿ೦ಪಡೆಯಲು ಅನುಮತಿ ಕೋರುವುದು: 


(11) ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ವಿಧೇಯಕ, ೭೦15 
ಶ್ರೀ ವಿ.ಶ್ರೀನಿವಾಸ ಪ್ರಸಾದ್‌ (ಕಂದಾಯ ಸಚಿವರು) ಅವರು: 


2೦15ನೇ ಸಾಅನ ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) 
ವಿಧೇಯಕವನ್ನು ಹಿ೦ಪಡೆಯಲು ಅನುಮತಿ ಕೋರುವುದು; 


I. ವಿಧೇಯಕಗಳನ್ನು ಮಂಡಿಸುವುದು. 


(1) ಕರ್ನಾಟಕ ಭೂ ಕಂದಾಯ (ತಿದ್ದುಪಡಿ) ವಿಧೇಯಕ, 2೦1೮ 
ಶ್ರೀ ವಿ.ಶ್ರೀನಿವಾಸ ಪ್ರಸಾದ್‌ (ಕಂದಾಯ ಸಚಿವರು) ಅವರು: 


ಅ) 2೦1೮ನೇ ಸಾಅನ ಕರ್ನಾಟಕ ಭೂ ಕಂದಾಯ (ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು: 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


(11) ಕರ್ನಾಟಕ ಭೂ ಸುಧಾರಣೆಗಳ (ತಿದ್ದುಪಡಿ) ವಿಧೇಯಕ, 2೦15 


ಶ್ರೀ ವಿ.ಶ್ರೀನಿವಾಸ ಪ್ರಸಾದ್‌ (ಕಂದಾಯ ಸಚಿವರು) ಅವರು; 


ಅ) 2೦15ನೇ ಸಾಅನ ಕರ್ನಾಟಕ ಭೂ ಸುಧಾರಣೆಗಳ (ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


ಪು.ತಿ.ನೋ,. 


ಆ ಜಡಿ 


Ill. ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


(1) ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳ (ಶಿಕ್ಷಕರ ವರ್ಗಾವಣೆ ನಿಯಂತ್ರಣ) 
(ಎರಡನೇ ತಿದ್ದುಪಡಿ) ವಿಧೇಯಕ, ೨೦15 
ಶ್ರೀ ಕಿಮ್ಮನೆ ರತ್ನಾಕರ (ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ರಾಜ್ಯ ಸಚಿವರು) ಅವರು: 
ಅ) 2೦15ನೇ ಸಾಅನ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳ (ಶಿಕ್ಷಕರ ವರ್ಗಾವಣೆ 
ನಿಯಂತ್ರಣ)(ಎರಡನೇ ತಿದ್ದುಪಡಿ) ವಿಧೇಯಕವನ್ನು 


ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು: 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


(11) ಕರ್ನಾಟಕ ಭೂ ಕಂದಾಯ (ತಿದ್ದುಪಡಿ) ವಿಧೇಯಕ, ೭೦15 
ಶ್ರೀ ವಿ.ಶ್ರೀನಿವಾಸ ಪ್ರಸಾದ್‌ (ಕಂದಾಯ ಸಚಿವರು) ಅವರು: 


ಅ) ೨೦15ನೇ ಸಾಅನ ಕರ್ನಾಟಕ ಭೂ ಕಂದಾಯ (ತಿದ್ದುಪಡಿ) ವಿಧೇಯಕವನ್ನು 


ಪರ್ಯಾಲೋಚಸಬೇಕೆಂದು ಸೂಚಿಸುವುದು: 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


(111) ಕರ್ನಾಟಕ ಭೂ ಸುಧಾರಣೆಗಳ (ತಿದ್ದುಪಡಿ) ವಿಧೇಯಕ, 2೦15 


ಶ್ರೀ ವಿ.ಶ್ರೀನಿವಾಸ ಪ್ರಸಾದ್‌ (ಕಂದಾಯ ಸಚಿವರು) ಅವರು: 


ಅ) ೨೦15ನೇ ಸಾಅನ ಕರ್ನಾಟಕ ಭೂ ಸುಧಾರಣೆಗಳ (ತಿದ್ದುಪಡಿ) 
ವಿಧೇಯಕವನ್ನು 

ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು: 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


2. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯಗಳ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌. ಬಸವರಾಜ್‌ ಬೊಮ್ಮಾಯಿ. 
ವಿಶ್ವೇಶ್ವರ ಹೆಗಡೆ ಕಾಗೇರಿ, ಎಸ್‌.ಸುರೇಶ್‌ಕುಮಾರ್‌, ಸಿ.ಟಿ.ರವಿ, 
ಚಿ.ಎನ್‌.ವಿಜಯಕುಮಾರ್‌ ಹಾಗೂ ಇತರರು ಜ.ಜಬ.ಎಂ.ಪಿ. ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ 
ನಿರ್ವಹಣೆಗೆ ತಯಾರಿಸಲಾಗಿರುವ ನೂತನ ಟೆಂಡರ್‌ ಅಂದಾಜು ಪಟ್ಟಯಲ್ಲನ ಅಕ್ರಮದ 
ಬಗ್ಗೆ ಪ್ರಸ್ತಾಪಿಸಲು ನೀಡಿರುವ ಸೂಚನೆಯ ಮೇಲೆ ನಡೆದ ಚರ್ಚೆಗೆ ಸರ್ಕಾರದ ಉತ್ತರ 


ಪು.ತಿ.ನೋ. 


1 
(ಪು 
1 


. ಶ್ರೀಯುತರುಗಳಾದ ಏಐಎಸ್‌.ಆ.ಸೋಮಶೇಖರ್‌. ಡಿ.ಜ.ಶಾ೦ತನಗೌಡ, ಕೆ. ಷಡಕ್ಷರಿ, 
ಬ.ಎ. ಬಸವರಾಜ, ವಡ್ನಾಳ ರಾಜಣ್ಣ ಹಾಗೂ ಇತರರು ಹೆಮ್ಮಿಗೆಪುರ ಹಾಗೂ 
ಅ೦ಗಧೀರನಹಳ್ಳಯಲ್ಲ a ಅಭಿವೃದ್ಧಿ ಪ್ರಾಧಿಕಾರದವರು ನಿರ್ಮಿಸಿರುವ 
ಬನಶಂಕರಿ 6ನೇ ಹಂತದ ಬಡಾವಣೆಯಲ್ಲ ಚ ದಾಖಲೆ ನೀಡಿ ನಿವೇಶನ ಹಾಗೂ 
ಹಣ ಪಡೆದಿರುವ ಪ್ರಕರಣದ ಬಗ್ಗೆ ಪ್ರಸ್ಥಾಪಿ ಡು ನೀಡಿರುವ ಸೂಚನೆಯ ಮೇಲೆ ನಡೆದ 
ಚರ್ಚೆಗೆ ಸರ್ಕಾರದ ಉತ್ತರ 


. ಶ್ರೀಯುತರುಗಳಾದ ಎನ್‌.ಹೆಚ್‌. ಕೋನರಡ್ಡಿ, ಸ್‌.ಶಿವಳ್ಳ,. ಜ.ಆರ್‌.ಯಾವಗಲ್‌ 


೪' 


ಮತ್ತು ವಿನಯ್‌ ಆರ್‌. ಕುಲಕರ್ಣಿ 10) ps ಧಾರವಾಡ, ನವಲಗುಂದ 
ಮತ್ತು ಕುಂದಗೋಳ ತಾಲ್ಲೂಕುಗಳ ನಗರ ಹಾಗೂ ಗ್ರಾಮಗಳಗೆ ಶಾಶ್ಚತ ಕುಡಿಯುವ 
ನೀರನ್ನು ಸರಬರಾಜು ಮಾಡಲು ಹೊಸ ಪೈಪ್‌ ಲೈನ್‌ ಅಳವಡಿಸುವ ಬಗ್ಗೆ ಪ್ರಸ್ತಾಪಿಸಲು 


ಬೀಡಿದು 3 ಸೂಚನೆಯ ಮೇಲೆ ನಡೆದ ಚರ್ಚೆಗೆ ಸರ್ಕಾರದ ಉತ್ತರ 


. ಶ್ರೀಯುತರುಗಳಾದ ಕೆ.ಎಸ್‌.ಪುಟ್ಟಣ್ಣಯ್ಯ, ಅಶೋಕ ಖೇಣಿ ಮತ್ತು 
ಡಾ॥ ಉಮೇಶ್‌ ಜ. ಜಾಧವ್‌ ಅವರುಗಳು ಮಂಡ್ಯ ಜಲ್ಲೆಯಲ್ಲ ಅಕ್ರಮವಾಗಿ 
ನಡೆಯುತ್ತಿರುವ ಗಣಿಗಾರಿಕೆಯ ಬಗ್ಗೆ ಪ್ರಸ್ಥಾಪಿಸಲು ನೀಡಿರುವ. ಸೂಚನೆಯ ಮೇಲೆ 
ಚರ್ಚೆ. 


. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌, ಗೋವಿಂದ ಎಂ. ಕಾರಜೋಳ. 
ಬಸವರಾಜ ಬೊಮ್ಮಾಯಿ. ಎಸ್‌. ಮುನಿರಾಜು, ಎಂ. ಸತೀಶ್‌ ರೆಡ್ಡಿ ಮತ್ತು 
ಎಂ.ಪಿ. ಅಪ್ಪಚ್ಚು ೫ 8 ಸಟಗ ಖಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ 
ವಿಶ್ವವಿದ್ಯಾಲಯದಲ್ಲ ನಡೆದಿರುವ ಅಕ್ರಮ ನೇಮಕಾತಿಯಿಂದ ಅರ್ಹ ಅಭ್ಯ್ಯ ಥಿ೯ಗಳಗೆ 
ಅನ್ಯಾಯವಾಗಿರುವ ಬಗ್ಗೆ ಪ್ರಸ್ತಾಪಿಸಲು ನೀಡಿರುವ ಸೂಚನೆಯ ಮೇಲೆ ತ 


. ಶ್ರೀಯುತರುಗಳಾದ ವಿಜಯಾನಂದ ಎಸ್‌ -ಕಾಶಪ್ಪನವರ, ಜ.ರಾಮಕೃಷ್ಣ ಮತ್ತು 
ಡಾ| ಅಜಯ ಸಿಂಗ್‌ ಅವರುಗಳು ಬಾಗಲಕೋಟಿ ಜಲೆಯ ಹುನಗುಂದ ಮತಕ್ಷೇತ್ರದಲ್ಲ 
ಕುಡಿಯುವ ನೀರಿನ ಸ ಸಮಸ್ಯೆಯಿ೦ದ ಜನರು ಗುಳೆ ಹೋಗುತ್ತಿರುವ ಬಗ್ಗೆ ಪ್ರಸ್ತಾಪಿಸಲು 
ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


| 3. ಗಮನ ಸೆಳೆಯುವ ಸೂಚನೆಗಳು. 


ಶ್ರೀ ಕ್ಯಾತಸ೦ದ್ರ ಎನ್‌. ರಾಜಣ್ಣ ಅವರು ಮಧುಗಿರಿ ತಾಲ್ಲೂಕಿನ ಜೀತವಿಮುಕ್ತರ 
ಮಾಸಾಶನ ಮತ್ತು ಪುನರ್ವಸತಿಯ ಸಹಾಯಧನ ಅಡುಗಡೆಯಾಗದಿರುವ ಬಗ್ಗೆ 
ಮಾನ್ಯ ಗ್ರಾಮೀಣಾಭವ್ಯದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರ ಗಮನ 
ಸೆಳೆಯುವುದು. 


ಪು.ತಿ.ನೋ,. 


ಚನ 


. ಶ್ರೀ ಎನ್‌.ಹೆಚ್‌.ಕೋನರಡ್ಡಿ ಅವರು ರಾಷ್ಟ್ರೀಯ ಹೆದ್ದಾರಿ -218 
ಹುಬ್ಬಳ್ಳ-ವಿಜಯಪುರ-ಸೋಲಾಪುರ ರಸ್ತೆಯನ್ನು ಅಗೀಕರಣಗೊಆಸಲು ಶೀಘ್ರವಾಗಿ 
ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ 
ಗಮನ ಸೆಳೆಯುವುದು. 


ಶ್ರೀ ಸಿದ್ದು ಬ. ನ್ಯಾಮಗೌಡ ಅವರು ದಾವಣಗೆರೆ ಜಲ್ಲೆಯ ಗಾಣಿಗ ಸಮಾಜದವರಿಗೆ 
ಪ್ರವರ್ಗ-2(ಎ) ಪ್ರಮಾಣ ಪತ್ರ ನೀಡದಿರುವುದರಿಂದ ವಿದ್ಯಾರ್ಥಿಗಳಿಗೆ 
ಉಂಬಾಗುತ್ತಿರುವ ತೊಂದರೆಯ ಬಗ್ದೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಜೆ.ಆರ್‌.ಲೋಬೋ ಅವರು ಶಾಲೆಗಳ ದಾಖಲೆಗಳಲ್ಲ ತಿದ್ದುಪಡಿ ಮಾಡುವಂತೆ 
ನ್ಯಾಯಾಲಯದ ಆದೇಶವಿದ್ದರೂ. ಅಭಿಯೋಜನ ನಿರ್ದೇಶನಾಲಯದವರು 
ಅಭಿಪ್ರಾಯ ನೀಡಬೇಕೆಂದು ಹೊರಡಿಸಿರುವ ಸುತ್ತೋಲೆಯನ್ನು ಹಿಂಪಡೆಯುವ ಖಗ್ಗೆ 
ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಜ.ಹೆಚ್‌.ಶ್ರೀನಿವಾಸ್‌ ಅವರು ತರಿಕೆರೆ ಪಟ್ಟಣ ಹಾಗೂ ಶಿವನಿಯಲ್ಲ 

ಪ್ರಾರಂಭವಾಗಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಕಟ್ಟಡ 
ಕಾಮಗಾರಿಯನ್ನು ಪ್ರಾರಂಭಿಸಲು ವಿಳಂಬವಾಗುತ್ತಿರುವ ಬಗ್ಗೆ ಮಾನ್ಯ ಕಾರ್ಮಿಕ ರಾಜ್ಯ 
ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಜ.ಆರ್‌.ಪಾಟೀಲ್‌ ಅವರು ಎಸ್‌.ಡಿ.ಆರ್‌.ಎಫ್‌ ಮಾರ್ಗಸೂಚಿ ಪ್ರಕಾರ ಮಳೆ 
ಮತ್ತು ಅಗ್ನಿ ದುರಂತದಿಂದ ಹಾನಿಗೊಳಗಾದವರಿಗೆ ಪರಿಹಾರ ನೀಡುವ ಬಗ್ಗೆ ಮಾನ್ಯ 
ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಡಿ.ಜ. ಶಾಂತನಗೌಡ ಅವರು ಬೆಂಗಳೂರಿನ ಸಾರ್ವಜನಿಕ ಶಿಕ್ಷಣ ಇಲಾಖೆಯ 
ಆಯುಕ್ತರ ಕಛೇರಿಯಲ್ಲ ಬೋಧಕೇತರ ಸಿಬ್ಬಂದಿ ವರ್ಗದ ಸ್ಥಳೀಯ ವೃ೦ದಗಳನ್ನು 
ರಚಿಸದಿರುವುದರಿ೦ದ ಅನ್ಕಾಯವಾಗುತ್ತಿರುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪೌಢ 
ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಆರ್‌.ಜಗದೀಶ್‌ ಕುಮಾರ್‌ ಅವರು ಕರ್ನಾಟಕ ಸಾರ್ವಜನಿಕ ಸ೦ಗ್ರಹಣೆಗಳಲ್ಲ 
ಪಾರದರ್ಶಕತೆ ಅಧಿನಿಯಮ 1೨೦೨ರ ಕಲಂ 4(ಜ) ರಂತೆ ನಿರ್ಮಿತಿ ಕೇಂದ್ರಗಳಗೆ 
2೦15-16ನೇ ಸಾಅನಲ್ಲ ವಿನಾಯತಿ ನೀಡದಿರುವುದರಿಂದ ಶಾಸಕರ ಪ್ರದೇಶಾಭವ್ಯದ್ಧಿ 
ಅನುದಾನ ಬಳಕೆಯಾಗದಿರುವ ಬಗ್ದೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


. ಶ್ರೀಯುತರುಗಳಾದ ಹೆಚ್‌.ಡಿ.ರೇವಣ್ಣ. ಕೆ.ಎಂ.ಶಿವಅ೦ಗೇಗೌಡ ಮತ್ತು 
ಸಿ.ಎನ್‌.ಬಾಲಕೃಷ್ಣ ಅವರುಗಳು ಹಾಸನದ ಸರ್ಕಾರಿ ಇಂಜನಿಯರಿಂಗ್‌ ಕಾಲೇಜನಲ್ಲ 
ಮೂಲಭೂತ ಸೌಕರ್ಯಗಳ ಕೊರತೆಯಿ೦ದ ಸಂಜೆ ಕಾಲೇಜು ಮತ್ತು ಎಂ.ಟೆಕ್‌ 
ಕೋರ್ಸ್‌ಗಳನ್ನು ಪ್ರಾರಂಭಿಸಲು ಪರವಾನಗಿ ದೊರೆಯದಿರುವ ಬಗ್ಗೆ ಮಾನ್ಯ ಉನ್ನತ 
ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 

ಪು.ತಿ.ನೊ€,. 


೫13 


. ಶ್ರೀಯುತರುಗಳಾದ  ಕೆ.ಎಂ.ಶಿವಅಂಗೇಗೌಡ, ಸಿ.ಎನ್‌. ಬಾಲಕೃಷ್ಣ ಮತ್ತು 


ಹೆಚ್‌.ಡಿ.ರೇವಣ್ಣ ಅವರುಗಳು ಚಿಕ್ಕನಾಯಕನಹಳ್ಳಿ. ತಿಪಟೂರು-ಹಾಸನ ರಸ್ತೆಯ 
ಕಾಮಗಾರಿಯ ಪ್ರಸ್ತಾವನೆಗೆ ಅನುಮೋದನೆ ದೊರಕಿಸಿಕೊಡುವ ಬಗ್ಗೆ 
ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


( 4. ಅರ್ಧ ಗಂಟಿ ಕಾಲಾವಧಿ ಚರ್ಚೆ | 


ಶ್ರೀ ಸಿ.ಟ.ರವಿ ಅವರು “ಕ್ಯಾಲ್ಸಿಯಂ ಕಾರ್ಬೈಡ್‌ ರಾಸಾಯನಿಕ ಬಳಸುವ” ಬಗ್ಗೆ 
ದಿನಾಂಕ: 17.೦7.೨೦15ರಂದು ಸದನದ ಉತ್ತರಿಸುವ ಪ್ರಶ್ನೆಗಳ ಹದಿನೈದನೇ 
ಪಟ್ಟಯಲ್ಲನ ಪ್ರಶ್ನೆ ಸ೦ಖ್ಯೆ: 21ಡ(1ರ೦0ಕ್ಕೆ. ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ 
ಆ ಗಂಟೆ ತ. ಚರ್ಚಿಸುವುದು. 


. ಶ್ರೀ ಹೆಚ್‌.ಸಿ.ಬಾಲಕೃಷ್ಟ ಅವರು “ಕೃಷಿ ಪತ್ತಿನ ಸಹಕಾರ ಸಂಘಗಳ" ಬಗ್ಗೆ ದಿನಾ೦ಕ: 


17.೦7.೨೦1೮ರಂದು ಸದನದಲ್ಲ ಬಸ ಪ್ರಶ್ನೆ ಗಳ ಹದಿನೈದನೇ ಪಟ್ಟಯಲ್ಲನ ಪ್ರಶ್ನೆ 
ಸಂಖ್ಯೆ: 211(೨೮1ಶಕ್ಕೆ ಒದಗಿಸಿರುವ ಉತ್ತರಕ್ಕೆ ಜೂ ತಿ ಬಹ್ಮ ಗಂಟೆ ಮ 
ಚರ್ಚಿಸುವುದು. 


. ಶ್ರೀ ಆರ್‌. ಅಶೋಕ್‌ ಅವರು “ವಾಯುಮಾಲನ್ಯ ತಡೆಗೆ ಕ್ರಮದ” ಬಗ್ಗೆ ದಿನಾ೦ಕ: 


ಐ೦.೦7.೨೦1೮ರಂದು ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳ ಹದಿನಾರನೇ 'ಪಟ್ಟಯಲ್ಲನ 
ಪ್ರಶ್ನೆ ಸ೦ಖ್ಯೆ: 22೮(1444)ಕ್ಕೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅದಕ ಗಂಟೆ 
ನ ಚರ್ಚಿಸುವುದು. 


. ಶ್ರೀ ಎಸ್‌.ಛೀಮಾನಾಯ್ಕ ಅವರು "ಬೈರಾಪುರ ಗ್ರಾಮದಲ್ಲರುವ ತುಂಗಾಭದ್ರಾ 


ಜಲಾಶಯದ ಹನಿ ೀರಿನಿಂದ ಏತ ನೀರಾವರಿ ಯೋಜನೆಯಡಿ ಮಾಲ್ಟ ಜಲಾಶಯಕ್ಕೆ 
೦.51 ಟಿ.ಎ೦.ಸಿ. ನೀರನ್ನು ಹರಿಸುವ ಬಗ್ಗೆ" ದಿನಾಂಕ: ೨1.೦7. ೧೦1೮ರಂದು ಗೆಮನ 
ಸೆಳೆಯುವ ಸೂಚನೆಯಡಿಯಲ್ಲ ಪ್ರಸ್ತಾಪಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅರ್ಧ 
ಗಂಟೆ ಕಾಲ ಚರ್ಚಿಸುವುದು. 


. ಶ್ರೀ ಕೆ.ಎಂ.ಶಿವಅ೦ಗೇಗೌಡ ಅವರು "ರಾಜ್ಯದಲ್ಲ ನಿರಂತರ ಜ್ಯೋತಿ ಯೋಜನೆಯಡಿ 


ಕೈಗೊಂಡಿರುವ ಕಾಮಗಾರಿಗಳು ಕಳಪೆಯಾಗಿರುವುದರಿಂದ ರೈತರಿಗೆ ಮತ್ತು 
ಸಾರ್ವಜನಿಕರಿಗೆ ತೊ೦ದರೆಯಾಗಿರುವ ಕುರಿತು" ದಿನಾಂಕ: 21.೦7.೨೦15ರಂದು 
ಗಮನ ಸೆಳೆಯುವ ಸೂಚನೆಯಡಿಯಲ್ಲ ಪಸ್ತಾಪಿಸಿದ ವಿಷಯಕ್ಕೆ ಸ೦ಬಂ೦ಧಿಸಿದ೦ತೆ 
ಅರ್ಥ ಗಂಟಿ ಕಾಲ ಚರ್ಚಿಸುವುದು. 


ಪು.ತಿ.ನೋ,. 


ಎಸಗಿ 


6. ಶ್ರೀ ಜ.ಐ.ನಿ೦ಗಯ್ಯ ಮತ್ತು ಶ್ರೀ ಸಿ.ಟಿ. ರವಿ ಅವರುಗಳು "ಡಾ| ಡಿ.ಎಂ. ನಂಜುಂಡಪ್ಪ 
ವರದಿಯನ್ವಯ ಕೈಗೊಂಡಿರುವ ವಿಶೇಷ ಅಭಿವೃದ್ಧಿ ಯೋಜನೆಯಡಿ ಮೂಡಿಗೆರೆ 
ವಿಧಾನಸಭಾ ಕ್ಷೇತ್ರದ ಚಿಕ್ಕಮಗಳೂರು ತಾ ಕೆಲವು ಹೋಬಳಗಳನ್ನು 
ಕೈಟಟ್ಟರುವ ವಿಷಯದ ಕುರಿತು' ದಿನಾಂಕ: 21.೦7.2೦15ರಂದು ಸದನದಲ್ಲ ೫. 
ಸೆಳೆಯುವ ಸೂಚನೆಯಡಿಯಲ್ಲ ಪ್ರಸ್ತಾಪಿಸಿದ ವಿಷ ಷಯಕ್ಷೆ ಸಂಬಂದಿಸಿದಂತೆ ಅರ್ಥ 
ಗಂಟಿ ಕಾಲ ಚರ್ಚಿಸುವುದು. 


7. ಶ್ರೀಯುತರುಗಳಾದ ಶಿವಾನ೦ದ ಎಸ್‌. ಪಾಟೀಲ್‌. ಅಪ್ಪಾಜಿ. ಸಿ.ಎಸ್‌.ನಾಡಗೌಡ, 
ಜೆ.ಟಿ. ಪಾಟೀಲ್‌, ಹೆಚ್‌. ವೈ. ಮೇಟ ಮತ್ತು ಕೆ.ಎನ್‌. ರಾಜಣ್ಣ ಅವರುಗಳು " ಆಹಾರ 
ಸ೦ಸ್ಥರಣಾ ಘಟಕಗಳ” ಬಗ್ಗೆ ದಿನಾ೦ಕ: 24.೦7. ೨೦15ರಂದು ಸದನದಲ್ಲ ಉತ್ತರಿಸುವ 
ಪ್ರಶ್ನೆಗಳ ಇಪ್ಪತ್ತನೇ ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: 289(3616)ಕ್ಕೆ ಒದಗಿಸಿರುವ 
ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಥ ಗಂಟಿ ಕಾಲ ಚರ್ಚಿಸುವುದು. 


ಎಂ.ಗುರುರಾಜ 
ಕಾರ್ಯದರ್ಶಿ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic.in/asscmbly/lob/lob.htm) 


